ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್ತು 


: 1155 


02. ಮಾನ್ಯ ವಿಧಾನ ಪರಿಷತ್ತು ಸದಸ್ಯರ ಹೆಸರು : ಶ್ರೀ ಯು.ಬಿ. ವೆಂಕಟೇಶ್‌ 
(ನಾಮನಿರ್ದೇಶನ ಹೊಂದಿದವರು) 
03. ಉತ್ತರಿಸುವ ದಿನಾಂಕ : 23/12/2021 
04. ಉತ್ತರಿಸುವ ಸಚಿವರು. : ಮಾನ್ಯ ಗೃಹ ಸಚಿವರು. 
[ಕ್ರಸಂ 'ಪು್ನೆ po ತ್ತರ 

ಅ ರಾಜ್ಯಾದ್ಯಂತ ಮಕ್ಕಳ ``ಮೇಠ "ಸರ್ಕಾರದ್‌'ಗಮನಕ್ಕೆ ಬಂದಿದೆ 
ನಡೆದ" ಸೈಬರ್‌ ದೌರ್ಜನ್ಯ 
ಪ್ರಕರಣಗಳು 2019 ಕ್ಸ 
ಹೋಲಿಸಿದರೆ 2020 ರಲ್ಲಿ 
ಶೇ.40 ರಷ್ಟು ಹೆಚ್ಚಾಗಿದ್ದು ಈ 
ಪೈಕಿ ಕರ್ನಾಟಕವು 2ನೇ | 
ಸ್ಥಾನದಲ್ಲಿರುವುದು ಸರ್ಕಾರದ ಸ 
ಗಮನಕ್ಕೆ ಬಂದಿದೆಯೇ: 

ಆ [ಕರ್ನಾಟಕದಲ್ಲಿ ಒಟ್ಟು | ರಾಜ್ಯದಲ್ಲಿ "ಕಳೆದ "03 ವರ್ಷಗಳ 2019, 2020, 2027 ಹಷೆಂಬರ್‌ 
ದಾಖಲಾಗಿರುವ ಸೈಬರ್‌ ಅಂತ್ಯದವರೆಗೆ ಸೈಬರ್‌ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ದಾಖಲಾದ 
ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಪ್ರಕರಣಗಳು ಈ ಕೆಳಕಂಡಂತಿದೆ. 
ಎಷ್ಟು; ಇಂತಹ ಪ್ರಕರಣಗಳನ್ನು 
ಸರ್ಕಾರ ಗಂಭೀರವಾಗಿ 
ಪರಿಗಣಿಸಿದೆಯೇ? 

3 2027 ನಂಬರ್‌“ 7133 
| 

ಸರ್ಕಾರವು ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು. 

ಇಂತಹ ಅಪರಾಧಗಳನ್ನು ತಡೆಗಟ್ಟಲು ಅನೇಕ ಕ್ರಮಗಳನ್ನು ಈ 

ಕೆಳಕಂಡಂತೆ ಕೈಗೊಳ್ಳಲಾಗಿದೆ. 

« ಸೈಬರ್‌ ಅಪರಾಧಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲು ಹಾಗೂ 
ಇಂತಹ ಪ್ರಕರಣಗಳನ್ನು "ತಡೆಗಟ್ಟಲು ರಾಜ್ಯದ ಪ್ರತಿ ಜಿಲ್ಲೆ ಹಾಗೂ 
ನಗರಗಳಲ್ಲಿ ವಿಶೇಷ ಸೈಬರ್‌, ನಾರ್ಕೋಟಿಕ್‌ ಎಕನಾಮಿಕ್‌ 

| ಪೊಲೀಸ್‌ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ರಾಜ್ಯದಲ್ಲಿ ಒಟ್ಟು 46 
il: 


 ಪತ್ತೆ/ತನಿಖೆಯನ್ನು ಕೈಗೊಳ್ಳಲಾಗಿರುತ್ತದೆ. 


ಸಿ.ಇ.ಎನ್‌ ಪೊಲೀಸ್‌ ಠಾಣೆಗಳ "ಹಾಗೂ ಇವುಗಳ ಪೈಕ 
ಬೆಂಗಳೂರು ನೆಗರದಲ್ಲಿ ಮಾತ್ರ 8 ವಿಶೇಷ ಸಿ.ಇ.ಎನ್‌ ಪೊಲೀಸ್‌ 
ಠಾಣೆಗಳು ಪ್ರತಿ ವಿಭಾಗಕ್ಕೆ ಒಂದರಂತೆ ಕಾರ್ಯ ನಿರ್ವಹಿಸುತ್ತಿದೆ. 


ರಾಜ್ಯದ ನಗರ ಮತ್ತು ಮಹಾನಗರಗಳಲ್ಲಿ ಸೈಬರ್‌ ಮತ್ತು ಆರ್ಥಿಕ 
ಅಪರಾಧಗಳಲ್ಲಿ 'ತೊಡಗಿಸಿಕೊಂಡಿರುವವರ ವಶೆದ್ಧ ಐ.ಪಿಸಿ, ಮತ್ತು 


ಐಟಿ ಕಾಯ್ಕೆ ಕೆ.ಪಿ.ಐ.ಡಿ ಕಾಯ್ದೆ, ಎಫ್‌.ಇ ಕಾಯ್ದೆ ಮತ್ತು Bಟಲಃ- 
2019 ಕಾಯ್ದೆಯ ವಿವಿಧ ಕಲಂಗಳಡಿಯಲ್ಲಿ” ಪ್ರಕರಣಗಳನ್ನು 
ದಾಖಲಿಸಿಕೊಂಡು, ತನಿಖೆಯನ್ನು ನಿಯಮಾನುಸಾರ ಕೈಗೊಂಡು. 
ಆರೋಪಿತರ ವಿರುದ್ಧ ಘನ ನ್ಯಾಯಾಲಯಗಳಲ್ಲಿ 


ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗುತ್ತಿದೆ. 
ಸೈಬರ್‌ ಕ್ರೈಂ: ಪ್ರಕರಣಗಳನ್ನು ಪತ್ತೆ ಹಚ್ಚಲು ಬ್ಯಾಂಕಿನಿಂದ 


ಮಾಹಿತಿಯನ್ನು ಪ ಪಡೆಯಲಾಗುತ್ತದೆ. 

ಆರೋಪಿಗಳನ್ನು ಪತ್ತೆ ಹಚ್ಚಲು ಅವರ ಮೊಬೈಲ್‌ ನಂಬರ್‌ಗಳ 
ಸಿ.ಡಿ.ಆರ್‌., ಪೆಸ್‌.ಡಿ'ಆರ್‌ ಮತ್ತು A ಮಾಹಿತಿಗಳನ್ನು 
ಪಡೆಯಲಾಗುತ್ತದೆ. 

ಸೈಬರ್‌ ಪೊಲೀಸ್‌ ಠಾಣೆಗಳನ್ನು ಉನ್ನತ ದರ್ಜೆಗೆ ಏರಿಸಿ, 
ಪೊಲೀಸ್‌ ಠಾಣೆಯ ಅಧಿಕಾರಿ ಮತ್ತು ಪೊಲೀಸ್‌ ಸಿಬ್ಬಂದಿಗಳಿಗೆ 
ಸೈಬರ್‌ ಅಪರಾಧಗಳನ್ನು ತಡೆಗಟ್ಟುವ ಬಗ್ಗೆ ವಿಶೇಷ ತರಬೇತಿಯನ್ನು 
(ADVANCE TECHNOLOGY TRAINING }) ನೀಡಲಾಗಿದೆ. 
ರಾಜ್ಯದಲ್ಲಿ ಸ್ಥೆ ೈಬರ್‌ ಕಂ ಅಪರಾಧ ಶೀರ್ಷಿಕೆ ಅಡಿಯಲ್ಲಿ ದಾಖಲಾದ 
ಪ್ರಕರಣಗಳಲ್ಲಿ ಮುಖ್ಯವಾಗಿ ಹಲವಾರು ಐ.ಪಿ ಗಳನ್ನು (Internet 
Protocol) ಸೈಬರ್‌ ಅಪರಾಧಕ್ಕೆ ದುರ್ಬಳಕೆ ಮಾಡುತ್ತಿರುವುದು 
ಹಾಗೂ ಬೇರೆ ಬೇರೆ ಸ್ಥಳಗಳಿಂದ ಅಕ್ರಮವಾಗಿ ಇ.ಪಿ ಗಳನ್ನು 
ಬಳಸಿಕೊಂಡು , ವಂಚನೆ , ಮಾಡುತ್ತಿರುವುದರಿಂದ ಪ್ರಕರಣಗಳ 


sr 


HD 45PCQ2021 


ಲಿ) 


ಗೃಹ ಸಚಿವರು 


